KA BG-GPO/ 2515/WPP-47 / 2009-2011 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಜನವರಿ ೬, ೨೦೧೧ (ಪುಷ್ಯ ೧೬, ಶಕ ವರ್ಷ ೧೯೩೨) ಸಂಚಿಕೆ ೧ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಶಿಸನೇ 2010, ಬೆ೦ಗಳೂರು, ದಿನಾಂಕ: 02ನೇ ಡಿಸೆಂಬರ್‌, 2010 


ಶ್ರೀ ಬಿ.ಪಿ. ವೆಂಕಟಮುನಿಯಪ್ಪ, ಅಧ್ಯಕ್ಷರು, ಕರ್ನಾಟಕ ವಿದ್ಯುತ್‌ ಕಾರ್ಲಾನೆ ಇವರಿಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ಹಾಗೂ 
ಶ್ರೀ ಬಿ.ಎನ್‌. ಶಂಕರ ಪೂಜಾರಿ, ಅಧ್ಯಕ್ಷರು, ದಿ. ಟೊಬ್ಯಾಕೋ ಕಂಪನಿ ಲಿಮಿಟೆಡ್‌, ಇವರಿಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ಕೂಡಲೇ ಜಾರಿಗೆ 


ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಹಮತ್‌ ಉಲ್ಲಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1725 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಶಿಸನೇ 2010, ಬೆ೦ಗಳೂರು, ದಿನಾ೦ಕ: 30ನೇ ನವೆಂಬರ್‌, 2010 

ದಿನಾಂಕ: 09-08-2010ರ ಸರ್ಕಾರಿ ಆದೇಶ ಸಂಖ್ಯೆ: ಮಮಇ 64 ಮಅನಿ 2010 ರಲ್ಲಿ ಶ್ರೀಮತಿ ಸರೋಜಿನಿ ಭಾರದ್ವಾಜ, ಇವರನ್ನು 
ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, ಇದರ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದು, ಸದರಿಯವರಿಗೆ ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ 

ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ರಹಮತ್‌ ಉಲ್ಲಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 1726 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ) 


NOTIFICATION 
No. DPAR 147 SFP 2010, Bangalore, Dated : 2nd December, 2010 

Sri G.S. Prabhu, IFS (KN-79), Additional Principal Chief Conservator of Forests and Project Co-ordinator, 
Bio-Mass Energy for Rural India Project (೧೯೧1, Bangalore is also placed in additional charge of the newly created post of 
Managing Director, Karnataka State Bio-Fuel Development Board, Bangalore, with immediate effect and until further orders. 

Sri Prabhash Chandra Ray, IFS (KN 93), Conservator of Forests, Waiting for postings, is posted with immediate 
effect and until further orders as Conservator of Forests, Development, Bangalore vice Sri G.S. Yadav, IFS proceeded on 
long leave. 


(೧) 


ಈ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೬, ೨೦೧೧ ಭಾಗ-೨ 





The services of Sri N. L. Shanthakumar, IFS (KN 93), Conservator of Forests, Waiting for postings are placed at the disposal 
of Planning and Statistics Department with immediate effect until further orders for being posted as Conservator of Forests & Secretary, 
Bayaluseeme Abhivruddi Mandali, Chitradurga in the existing vacancy. 


By Order and in the name of the Governor of Karnataka, 
ASHOK P. ATRE, 
Under Secretary to Government, 
P.R. 1727 DP & AR (Services-IV). 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 209 ಎಲ್‌ಸಿಇ 2010, ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌, 2010 


ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀಮತಿ ಗೌರಮ್ಮ ಕೋಂ. ಶ್ರೀ ಲೋಹಿತ್‌ ದೇಸಾಯಿ, ಇವರನ್ನು ಕೊಪ್ಪಳದ 2ನೇ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ 
ದಿನಾಂಕ : 19-11-2010ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಮುಂದುವರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಯ್ಯದ್‌ ಅಬ್ದುಲ್‌ ನಜೀರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 
ಪಿ.ಆರ್‌. 1728 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 248 ಪಅಸೇ 2010, ಬೆ೦ಗಳೂರು, ದಿನಾಂಕ: 27ನೇ ನವೆಂಬರ್‌, 2010 
ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ, 2011ನೇ ಸಾಲಿನಲ್ಲಿ 60 ವರ್ಷ ವಯೋಮಿತಿ ಪೂರ್ಣಗೊಳಿಸಲಿರುವ ಈ 
ಕೆಳಕಂಡ ಗ್ರೂಪ್‌-ಎ ಅಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ ೨95(1ರನ್ವಯ ಅಂಕಣ-4ರಲ್ಲಿ ನಮೂದಿಸಿರುವ 
ದಿನಾಂಕದ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಲು ಅನುಮತಿ ನೀಡಿದೆ. 








ಕ್ರಮ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಪಸ್ತುತ ಜನ್ಮ ದಿನಾಂಕ ವಯೋನಿವೃತ್ತಿ 
ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಹೊಂದುವ ದಿನಾಂಕ 
1 2 3 4 





ಅಪರ ನಿರ್ದೇಶಕರು 





(1) | ಡಾ| ಕೆ. ಎಂ. ಶಿವಕುಮಾರ್‌, ಅಪರ ನಿರ್ದೇಶಕರು, 24-10-1951 31-10-2011 
(ಪ್ರಸ್ತುತ ನಿಯೋಜನೆ ಮೇಲೆ) ನಿಬಂಧಕರು, ಕರ್ನಾಟಕ 
ಪಶುವೈದ್ಯಕೀಯ ಪರಿಷತ್ತು. ಹೆಬ್ಬಾಳ, ಬೆಂಗಳೂರು 














ಜಂಟಿ ನಿರ್ದೇಶಕರು 





(2) | ಡಾ| ಎಂ. ವಿಶ್ವನಾಥ್‌, ಜಂಟಿ ನಿರ್ದೇಶಕರು (ಕ್ಷೇತ್ರ. 21-08-1951 31-08-2011 
ಕೇಂದ್ರ ಕಛೇರಿ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ 
ಇಲಾಖೆ, ಬೆಂಗಳೂರು 














ಉಪ ನಿರ್ದೇಶಕರು 





(3) | ಡಾ। ಎ. ಎಸ್‌. ರಂಗಸ್ವಾಮಿ, ಉಪ ನಿರ್ದೇಶಕರು, 30-08-1951 31-08-2011 
ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ 
ನಿಯಮಿತ, ಹೆಬ್ಬಾಳ, ಬೆಂಗಳೂರು 




















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೬, ೨೦೧೧ ೩ 








(4) | ಡಾ| ಹೆಚ್‌. ಎಸ್‌. ರಾಮಮೋಹನ್‌, ಉಪ ನಿರ್ದೇಶಕರು, 
ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, 
ಯಾದಗೀರ್‌, ಯಾದಗಿರಿ ಜಿಲೆ 

(5) | ಡಾ॥ ಎಂ. ಕೃಷ್ಣಮೂರ್ತಿ, ಉಪ ನಿರ್ದೇಶಕರು, ಕೋಳಿ 
ರೋಗ ನಿರ್ಣಯ ಪ್ರಯೋಗಾಲಯ, ಹೆಬ್ಬಾಳ, 
ಬೆಂಗಳೂರು 


23-11-1951 30-11-2011 





05-01-1951 31-12-2011 





ಸಹಾಯಕ ನಿರ್ದೇಶಕರು 
(6) | ಡಾ| ಕೆ. ರಮೇಶ್‌, ಸಹಾಯಕ ನಿರ್ದೇಶಕರು, ಪಶುಆಸ್ಪತ್ರೆ, 
ಸಂತೇಮಾರನಹಳ್ಳಿ, ಚಾಮರಾಜನಗರ ಜಿಲ್ಲೆ 

(7) | ಡಾ| ಸಿ. ಎಲ್‌. ವಿಜಯಕುಮಾರ್‌, 

ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಪೆರೇಸಂದ್ರ, 
ಚಿಕ್ಕಬಳ್ಳಾಪುರ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ 

(8) | ಡಾ| ಅಶ್ವಥ್‌ ನಾರಾಯಣಸ್ವಾಮಿ, 

ಸಹಾಯಕ ನಿರ್ದೇಶಕರು, ಸಣ್ಣ ರೈತರ ಯೋಜನೆ, ಕೇಂದ್ರ 
ಕಛೇರಿ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, 
ಬೆಂಗಳೂರು 

(9) | ಡಾ| ವಿ. ಎಸ್‌. ಸತ್ಯನಾರಾಯಣ ರೆಡ್ಡಿ 

ಸಹಾಯಕ ನಿರ್ದೇಶಕರು, ಪಶುಆಸ್ಪತ್ರೆ, ತುರುವೇಕೆರೆ, 
ತುಮಕೂರು ಜಿಲ್ಲೆ 

(10) | ಡಾ| ಎಸ್‌. ಕೆ. ಗೋಪಾಲಕೃಷ್ಣಯ್ಯ, 

ಸಹಾಯಕ ನಿರ್ದೇಶಕರು, ಪಶುಪಾಲನಾ ಇಲಾಖೆ, 
(ಪ್ರಸ್ತುತ ನಿಯೋಜನೆ ಮೇಲೆ) ಜಲ ಸಂವರ್ಧನಾ 
ಯೋಜನೆ, ಶಿವಮೊಗ್ಗ ಜಿಲ್ಲೆ 

(11) | ಡಾ| ಬಿ. ಬಸವಲಿಂಗಯ್ಯ, ಸಹಾಯಕ ನಿರ್ದೇಶಕರು, 
ಪಶು ಆಸ್ಪತ್ರೆ, ಕೊಪ್ಪಳ, ಕೊಪ್ಪಳ ತಾಲ್ಲೂಕು, ಕೊಪ್ಪಳ ಜಿಲ್ಲೆ 





05-01-1951 31-01-2011 





21-01-1951 31-01-2011 





23-04-1951 30-04-2011 





04-05-1951 31-05-2011 





25-05-1951 31-05-2011 





01-07-1951 30-06-2011 





(12) | ಡಾ| ಡಿ. ಆರ್‌. ಗೌಡ, ಸಹಾಯಕ ನಿರ್ದೇಶಕರು, ಪಶು 
ಆಸ್ಪತ್ರೆ, ಮದ್ದೂರು, ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ 


24-07-1951 31-07-2011 





(13) | ಡಾಟ ಬಿ. ಪಿ. ಪರಶಿವಮೂರ್ತಿ, ಸಹಾಯಕ ನಿರ್ದೇಶಕರು, 
ಪಶು ಆಸ್ಪತ್ರೆ, ಟಿ. ನರಸೀಪುರ, ಟಿ. ನರಸೀಪುರ 
ತಾಲ್ಲೂಕು, ಮೈಸೂರು ಜಿಲ್ಲೆ 

(14) | ಡಾ| ಆರ್‌. ಶ್ರೀನಿವಾಸರೆಡ್ಡಿ, ಸಹಾಯಕ ನಿರ್ದೇಶಕರು, 
ಪಶುಆಸ್ಪತ್ರೆ, ಗೆಂಡ್ಲು ಮುದ್ದೇನಹಳ್ಳಿ, ದೇವನಹಳ್ಳಿ 
ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

(15) | ಡಾ| ಸಿ. ಎಸ್‌. ಕೃಷ್ಣರಾವ್‌, ಸಹಾಯಕ ನಿರ್ದೇಶಕರು, 
ದೊಡ್ಡರೋಗ ನಿವಾರಣಾ ಯೋಜನೆ, ಬೆಳಗಾಂ 


06-08-1951 31-08-2011 





21-08-1951 31-08-2011 





22-08-1951 31-08-2011 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕೆ. ಶ್ರೀನಿವಾಸಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1729 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಪಶುಸಂಗೋಪನೆ) 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 85 ಡಿಎಆರ್‌ 2010 (ಭಾ), ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌, 2010 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ರಾಜ್ಯ ಯೋಜನಾ ನಿರ್ದೇಶಕರ ಕಛೇರಿ, ಸರ್ವ ಶಿಕ್ಷಣ ಅಭಿಯಾನ, ಬೆಂಗಳೂರು, 
ಇಲ್ಲಿ ಕಾರ್ಯಪಾಲಕ ಅಭಿಯಂತರ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಚಂದ್ರಶೇಖರ್‌, ಕಾರ್ಯಪಾಲಕ 
ಅಭಿಯಂತರರು, ಇವರ ಸೇವೆಯನ್ನು ಅವರ ಮಾತೃ ಇಲಾಖೆಯಾದ ಲೋಕೋಪಯೋಗಿ ಇಲಾಖೆಗೆ ಹಿಂದಿರುಗಿಸಿದ ಸರ್ಕಾರದ ಅಧಿಸೂಚನೆ 


೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೬, ೨೦೧೧ ಭಾಗ-೨ 





ದಿನಾಂಕ: 02-08-2010ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂದಕ್ಕೆ ಪಡೆಯಲಾಗಿದ್ದು, ಸದರಿಯವರ ಸೇವೆಯನ್ನು ಹಾಲಿ ಸ್ಥಳದಲ್ಲಿಯೇ 
ನಿಯೋಜನೆ ಮೇರೆಗೆ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಎನ್‌. ಸೋಮಶೇಖರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1730 ಶಿಕ್ಷಣ ಇಲಾಖೆ (ಆಡಳಿತ) 


ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 60 ಎಫ್‌ಪಿಪಿ 2010, ಬೆಂಗಳೂರು, ದಿನಾಂಕ: 02ನೇ ಡಿಸೆಂಬರ್‌, 2010 
ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ, ಇದರ ನಿಯಮಾವಳಿಗಳು (ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌) ಅನುಚ್ಛೇದ 75 ii)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಕರ್ನಾಟಕ ಸರ್ಕಾರವು ಶ್ರೀ ಎಂ. ಸಿ. ಅಶ್ವಥ್‌, ಮಾಜಿ 
ಶಾಸಕರು, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇವರನ್ನು ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತದ ಅಧ್ಯಕ್ಷರನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಬಿ. ರಘುನಾಥ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1731 ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 


PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 227 SPS 2010, Bangalore, Dated : 30" November, 2010 

Shri Sandhu P.S., IPS (KN-89), Inspector General of Police & Additional Director, Fire Services, Bangalore is 
transferred with immediate effect and posted until further orders as Inspector General of Police, Northern Range, Belgaum vice 
Shri N. Shiva Kumar, IPS transferred. 

Shri N. Shiva Kumar, IPS (KN-91), Inspector General of Police, Northern Range, Belgaum is transferred with 
immediate effect and posted until further orders as Inspector General of Police & Additional Director, Fire Services, Bangalore 
vice Shri Sandhu P.S., IPS, transferred. 

Shri K. Ramachandra Rao, IPS (KN-93), Deputy Inspector General of Police, Karnataka State Reserve Police, 
Bangalore is transferred with immediate effect and posted until further orders as Deputy Inspector General of Police & 
Commissioner of Police, Hubli-Dharwad City, Hubli, in the downgraded ex-cadre post in the DIGP grade by keeping the IPS cadre 
post of IGP grade in abeyance. 

Shri Manish Kharbikar, IPS (KN-98), Superintendent of Police, CID, Bangalore is transferred with immediate effect 
and posted until further orders as Superintendent of Police, Mysore District, Mysore in the existing vacancy. 

By Order and in the name of the Governor of Karnataka, 
ASHOK P. ATRE, 
Under Secretary to Government, 
P.R. 1732 DP & AR (Services-4) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 177 ಎಲ್‌ಸಿಇ 2010, ಬೆಂಗಳೂರು, ದಿನಾಂಕ: 2ನೇ ಡಿಸೆಂಬರ್‌, 2010 


ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀಮತಿ ಎಸ್‌.ಬಿ.ಅಧ್ಯಾಪಕ, ಇವರನ್ನು ಅಥಣಿ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ದಿನಾಂಕ: 23-08-2010ರಿ೦ಂದ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೬, ೨೦೧೧ ೫ 





ಜಾರಿಗೆ ಬರುವಂತೆ ಒಂದು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 


ಮುಂದುವರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಯ್ಯದ್‌ ಅಬ್ದುಲ್‌ ನಜೀರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 
ಪಿ.ಆರ್‌. 1733 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 343 ಪಿಪಿಇ 2010, ಬೆಂಗಳೂರು, ದಿನಾಂಕ: 2ನೇ ಡಿಸೆಂಬರ್‌, 2010 
ಈ ಕೆಳಕಂಡ ತಃಖ್ತೆಯ ಅಂಕಣ (2)ರಲ್ಲಿ ನಮೂದಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ತೆಯ ಅಂಕಣ (3) ಮತ್ತು (4ರಲ್ಲಿ 
ನಮೂದಿಸಿರುವ ಪ್ರಕರಣ ಮತ್ತು ಪ್ರತಿ ಪ್ರಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ ಅಂಕಣ (4)ರಲ್ಲಿ ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ 
ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ(5)ರಲ್ಲಿ ನಮೂದಿಸಿರುವ ಅಭಿಯೋಜಕರನ್ನು ವಿಶೇಷ ಸರ್ಕಾರಿ 
ಅಭಿಯೋಜಕರಾಗಿ ನೇಮಿಸಿದೆ. 

































































ಕ್ರಮ ನ್ಯಾಯಾಲಯದ ಹೆಸರು ಪ್ರಕರಣ ಪ್ರತಿಪ್ರಕರಣ ಪ್ರತಿಪ್ರಕರಣದಲ್ಲಿ ಹಾಜರಾಗಿ ಪ್ರಕರಣವನ್ನು ನಡೆಸಲು 
ಸಂಖ್ಯೆ ಮತ್ತು ಸ್ಥಳ ಸಂಖ್ಯೆ: ಸಂಖ್ಯೆ: ಪ್ರಸ್ತಾಪಿಸಿರುವ ಅಭಿಯೋಜಕರು ಮತ್ತು ಸ್ಥಳ. 
% Sc/cc/Spl. | Sc/cc/Spl. 
00 00 
1 2 3 4 5 
1. ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಪರ 
ಮಂಡ್ಯ 238/09 239/09 ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಮಂಡ್ಯ 
2. 2ನೇ ಸಿಜೆ(ಕಿವಿ) ಮತ್ತು ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ 
ಜೆಎಂಎಫ್‌ಸಿ ನ್ಯಾಯಾಲಯ, 3147/09 2816/09 ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಉಡುಪಿ ಉಡುಪಿ 
3. 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ| ಸ್ಟೆ. ಕೇಸ್‌ ಎಸ್‌.ಸಿ. ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
4. | ವಿಶೇಷ ಜಿಲ್ಲಾ ಮತ್ತು ಸತ್ರ | ಸೆ ಕೇಸ್‌ ಎಸ್‌.ಸಿ. ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ನ್ಯಾಯಾಲಯ, ಗುಲ್ಬರ್ಗಾ 253/09 211/10 ಮತ್ತು ಸತ್ರ ನ್ಯಾಯಾಲಯ, ಗುಲ್ಬರ್ಗಾ 
5. 3ನೇ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ಬೆಳಗಾವಿ 1047/10 1048/10 ಜೆಎಂಎಫ್‌ಸಿ ನ್ಯಾಯಾಲಯ, ಬೆಳಗಾವಿ. 
6. ತ್ವರಿತ ವಿಲೇವಾರಿ ನ್ಯಾಯಾಲಯ, ಎಸ್‌.ಸಿ ಎಸ್‌. ಸಿ. ವಿಶೇಷ ಸರ್ಕಾರಿ ಅಭಿಯೋಜಕರು, ತ್ವರಿತ ವಿಲೇವಾರಿ 
ಅಥಣಿ 196/09 27/09 ನ್ಯಾಯಾಲಯ, ಚಿಕ್ಕೋಡಿ 
7. 1ನೇ ತ್ವರಿತ ವಿಲೇವಾರಿ ಎಸ್‌.ಸಿ. ಎಸ್‌.ಸಿ. ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ನ್ಯಾಯಾಲಯ, ಬೀದರ್‌ 103/09 104/09 ಮತ್ತು ಸತ್ರ ನ್ಯಾಯಾಲಯ, ಬೀದರ್‌ 
8. | 9ನೇ ಎಸಿಎಂಎಂ ನ್ಯಾಯಾಲಯ, ಸಿ.ಸಿ. ಎಸ್‌.ಸಿ. ಹಿರಿಯ ಸರ್ಕಾರಿ ಅಭಿಯೋಜಕರು, 8ನೇ ಎಸಿಎಂಎಂ 
ಬೆಂಗಳೂರು ನಗರ 13560/09 14776/09 ನ್ಯಾಯಾಲಯ, ಬೆಂಗಳೂರು ನಗರ 
13564/09 13565/09 
9. | 3ನೇ ಅಪರ ಜಿಲ್ಲಾ ಮತ್ತು ಸತ್ರ | ಸ್ಟೆ ಕೇಸ್‌ ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು 
ನ್ಯಾಯಾಲಯ, ತುಮಕೂರು 35/0 178/0 ಸತ್ರ ನ್ಯಾಯಾಲಯ, ತುಮಕೂರು 
10. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. 85/0 ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ.ಎಂ.ಎಫ್‌.ಸಿ. 
ಹೊಸದುರ್ಗ 122/09 ನ್ಯಾಯಾಲಯ, ಚಿತ್ರದುರ್ಗ 
1], ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಅಪರ ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಪರ 
ಸಿಂಧನೂರು 896/09 897/09 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿಂಧನೂರು 
12. | ಅಧಿಕ ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಪ್ರಧಾನ ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ, ಖಾನಾಪುರ 305/0 388/10 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಖಾನಾಪುರ 
613/03 194/04 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ 


೬, ೨೦೧೧ ಭಾಗ-೨ 
















































































13. | 2ನೇ ಅಪರ ಜಿಲ್ಲಾ ಮತ್ತು ಸತ್ರ | ಎಸ್‌. ಸಿ. ಎಸ್‌.ಸಿ. 1ನೇ ಅಪರ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಬಳ್ಳಾರಿ 92/05 157/08 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಳ್ಳಾರಿ 
14. | 1ನೇ ಅಪರ ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ಚಿತ್ರದುರ್ಗ 1352/10 1351/10 ನ್ಯಾಯಾಲಯ, ಚಿತ್ರದುರ್ಗ 
15. | ಜಿಲ್ಲಾ ಸತ್ರ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ. ವಿಶೇಷ ಸರ್ಕಾರಿ ಅಭಿಯೋಜಕರು, ತ್ವರಿತಗತಿ 
ಮಡಿಕೇರಿ 24/09 36/0 ನ್ಯಾಯಾಲಯ, ಮಡಿಕೇರಿ 
16. | 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ | ಸ್ಟೆ. ಕೇಸ್‌ ಎಸ್‌.ಸಿ. ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ನ್ಯಾಯಾಲಯ, ಮಂಗಳೂರು 3/10 106/10 ಮತ್ತು ಸತ್ರ ನ್ಯಾಯಾಲಯ, ಮಂಗಳೂರು 
17. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ.ಎಂ.ಎಫ್‌.ಸಿ. 
ಹೊಸನಗರ 565/09 566/09 ನ್ಯಾಯಾಲಯ, ಸಾಗರ 
18. | ಅಪರ ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ.ಎಂ.ಎಫ್‌.ಸಿ. 
ನಾಯಾಲಯ, ಸಾಗರ 125/09 143/09 ನ್ಯಾಯಾಲಯ, ಸಾಗರ 
» 
19. | 1ನೇ ತ್ವರಿತ ವಿಲೇವಾರಿ ಎಸ್‌.ಸಿ. ಎಸ್‌.ಸಿ. ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ಎ ಯೂಲಯಚಳಗಾಬ 67/0 30310 | ಮತ್ತು ಸತ್ರ ನ್ಯಾಯಾಲಯ, ಬೆಳಗಾವಿ 
ಬ ಎಗ್‌ 
20. | 3ನೇ ಅಪರ ಜಿಲ್ಲಾ ಮತ್ತು ಸತ್ರ | ಸ್ಟೆ. ಕೇಸ್‌ ಎಸ್‌.ಸಿ. 1ನೇ ಅಪರ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ತುಮಕೂರು 282/08 185/10 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ತುಮಕೂರು 
21. | 3ನೇ ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. 711/09 | ಸಹಾಯಕ ಸರ್ಕಾರಿ ಅಭಿಯೋಜಕರು, 4ನೇ 
ನಾಯಾಲಯ ಮೈಸೂರು 3256/07 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮೈಸೂರು 
» 
890/08 979/08 
22. |ಸಿ.ಜೆ.ಎಂ. ನ್ಯಾಯಾಲಯ, ಕೊಪ್ಪಳ ಸಿ.ಸಿ. ಸಿ.ಸಿ. 158/10 | ಸಹಾಯಕ ಅಭಿಯೋಗ ನಿರ್ದೇಶಕರು, ಎಸ್‌.ಪಿ. 
147/0 ಕಚೇರಿ, ಕೊಪ್ಪಳ 
ಸಿ.ಸಿ. ಸಿ.ಸಿ. 145/0 
115/10 
181/10 120/09 
23. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಚಿತ್ರದುರ್ಗ 1524/09 1515/09 ಸಿ.ಜೆ.ಎಂ. ನ್ಯಾಯಾಲಯ, ಚಿತ್ರದುರ್ಗ 
24. | ಸಿ.ಜೆ. (ಕಿವಿ) ಮತ್ತು ಸಿ.ಸಿ. ಸಿ.ಸಿ.302/08 | ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 272/08 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಚಿಕ್ಕನಾಯಕನಹಳ್ಳಿ 
ಚಿಕ್ಕನಾಯಕನಹಳ್ಳಿ 
25. | ಸಿ.ಜೆ. (ಕಿವಿ) ಮತ್ತು ಸಿ.ಸಿ. ಸಿ.ಸಿ. ಸಹಾಯಕ ಅಭಿಯೋಗ ನಿರ್ದೇಶಕರು, ಎಸ್‌.ಪಿ. 
ಜೆ.ಎಂ.ಎಫ್‌.ಸಿ ನ್ಯಾಯಾಲಯ, 336/0 346/10 ಕಚೇರಿ, ಚಿಕ್ಕಬಳ್ಳಾಪುರ 
ಗೌರಿಬಿದನೂರು 
26. | 5ನೇ ಅಪರ ಸಿಜೆ (ಕಿವಿ) ಮತ್ತು ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 4ನೇ ಅಪರ 
ಜೆ.ಎಂ.ಎಫ್‌.ಸಿ... ನ್ಯಾಯಾಲಯ, 1156/10 1159/10 ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಮೈಸೂರು ಮೈಸೂರು 
27. | 2ನೇ ಅಧಿಕ ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ, ಚಿಕ್ಕೋಡಿ 391/09 278/09 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಚಿಕ್ಕೋಡಿ 
28. | 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ಎಸ್‌.ಸಿ. ಎಸ್‌.ಸಿ. ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ನ್ಯಾಯಾಲಯ, ವಿಜಾಪುರ 107/10 111/10 ಮತ್ತು ಸತ್ರ ನ್ಯಾಯಾಲಯ, ವಿಜಾಪುರ 
29. | ಪ್ರಧಾನ ಜಿಲ್ಲಾ ಮತ್ತು ಸತ್ರ | ಎಸ್‌.ಸಿ. ಎಸ್‌.ಸಿ. ಅಪರ ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು 
ನ್ಯಾಯಾಲಯ, ಚಿತ್ರದುರ್ಗ 62/09 8/0 ಸತ್ರ ನ್ಯಾಯಾಲಯ, ಚಿತ್ರದುರ್ಗ 
30. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ.ಎಂ.ಎಫ್‌.ಸಿ. 
ಮುಂಡರಗಿ 143/09 144/09 ನ್ಯಾಯಾಲಯ, ಲಕ್ಷ್ಮೇಶ್ವರ 
7/0 199/09 
33/0 32/0 
67/08 11/08 




















ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೬, ೨೦೧೧ ಲ 
















































































31. | ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ ಸಿಜೆ 
ನ್ಯಾಯಾಲಯ, ಆಲೂರು 157/09 180/09 (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹಾಸನ 
238/09 231/10 
67/0 100/0 
350/09 347/09 
32. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿವಿ) 
ಶಹಾಪುರ 69/09 140/09 ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಶೋರಾಪುರ 
476/09 477/09 
131/09 137/09 
346/09 347/09 
33. | 4ನೇ ಹೆಚ್ಚುವರಿ 1ನೇ ಸಿ.ಜೆ. (ಕಿವಿ) ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ ಸಿ.ಜೆ. 
ಮತ್ತು ಜೆ.ಎಂ.ಎಫ್‌.ಸಿ. 1993/10 1994/10 (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ನ್ಯಾಯಾಲಯ, ಮೈಸೂರು ಮೈಸೂರು 
34. | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಎಸ್‌.ಸಿ. ಸಿ.ಸಿ. 2/0 | ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ರಾಮನಗರ 99/07 ಮತ್ತು ಸತ್ರ ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ 
ಇ.ಸಿ. 310 ಜಿಲ್ಲೆ 
ಸ್ಟೆ. ಕೇಸ್‌ ಸಿ.ಸಿ. 1/0 
31/07 
35. | 3ನೇ ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ನಾಯಾಲಯ. ರಾಯಚೂರು 317/07 359/07 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ರಾಯಚೂರು 
» 
741/09 845/09 
36. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. 27/10 | ಸಿ.ಸಿ. 1/10 | ಸಹಾಯಕ ಅಭಿಯೋಗ ನಿರ್ದೇಶಕರು, ಎಸ್‌.ಪಿ. 
ಯಲಬುರ್ಗಾ ಕಚೇರಿ, ಕೊಪ್ಪಳ 
37. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. 136/0 | ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ.ಎಂ.ಎಫ್‌.ಸಿ. 
ಶೃಂಗೇರಿ 135/10 ನ್ಯಾಯಾಲಯ, ಕೊಪ್ಪ 
38. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ಸವದತ್ತಿ 241/09 373/09 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಬೈಲಹೊಂಗಲ 
973/09 1074/09 
39. |ಸಿ.ಜೆ.ಎಂ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ.ಎಂ.ಎಫ್‌.ಸಿ. 
ಚಿಕಮಗಳೂರು 644/09 649/09 ನ್ಯಾಯಾಲಯ, 
ಡ್ಯ 
ಚಿಕ್ಕಮಗಳೂರು 
40. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ.ಎಂ.ಎಫ್‌.ಸಿ. 
ಮಾನ್ವಿ 427/09 419/09 ನ್ಯಾಯಾಲಯ, 
ರಾಯಚೂರು 
41. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. 301/10 | ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ.ಎಂ.ಎಫ್‌.ಸಿ. 
ಬೀಳಗಿ 333/10 ನ್ಯಾಯಾಲಯ, 
ಬಾಗಲಕೋಟೆ 
42. |1ನೇ ತ್ವರಿತ ವಿಲೇವಾರಿ ಎಸ್‌.ಸಿ. ಎಸ್‌.ಸಿ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನಾಯಾಲಯ. ರಾಯಚೂರು 102/10 7/10 ನ್ಯಾಯಾಲಯ, ರಾಯಚೂರು 
» 
43. | 3ನೇ ಸಿ.ಜೆ. ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. 216/10 | ಸಹಾಯಕ ಅಭಿಯೋಗ ನಿರ್ದೇಶಕರು, ಎಸ್‌.ಪಿ. 
ನ್ಯಾಯಾಲಯ, ಬಿಜಾಪುರ 153/10 ಕಚೇರಿ, ಬಿಜಾಪುರ 
44. | ಸಿ.ಜೆ.ಎಂ. ನ್ಯಾಯಾಲಯ, ಸಿ.ಸಿ. 8/10 ಸಿ.ಸಿ. 9/10 | ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ.ಎಂ.ಎಫ್‌.ಸಿ. 





ಹಾವೇರಿ 











ನ್ಯಾಯಾಲಯ, ಹಾವೇರಿ 








೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೬, ೨೦೧೧ ಭಾಗ-೨ 




















45. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ.ಎಂ.ಎಫ್‌.ಸಿ. 
ಶಹಾಪುರ 168/10 173/0 ನ್ಯಾಯಾಲಯ, ಶೋರಾಪುರ 
46. | ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ.ಎಂ.ಎಫ್‌.ಸಿ. 
ಬಸವನಬಾಗೇವಾಡಿ 186/10 298/10 | ನ್ಯಾಯಾಲಯ, ಮುದ್ದೇಬಿಹಾಳ 
47. | 3ನೇ ಅಪರ ಜಿಲ್ಲಾ ಮತ್ತು ವಿಶೇಷ | ಸ್ಟೆ ಕೇಸ್‌ ಎಸ್‌.ಸಿ. 1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ ಅಪರ 
ಸತ್ರ ನ್ಯಾಯಾಲಯ, ತುಮಕೂರು 212/09 179/10 ಜಿಲ್ಲಾ ಸತ್ರ ನ್ಯಾಯಾಲಯ, ತುಮಕೂರು 
ಸೆ. ಕೇಸ್‌ ಎಸ್‌.ಸಿ. 
60/09 186/10 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1734 ಒಳಾಡಳಿತ ಇಲಾಖೆ (ಕಾ ಮತ್ತು ಸು ಕಾಫಿಪೋಸ ಮತ್ತು ಅಭಿಯೋಗ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಶಿಸನೇ 2010, ಬೆ೦ಗಳೂರು, ದಿನಾಂಕ: 25ನೇ ನವೆಂಬರ್‌, 2010 


ಅಧಿಸೂಚನೆ ಸಂಖ್ಯೆ : ಆನಾಸ 60 ಎಫ್‌.ಪಿ.ಪಿ. 2010, ದಿನಾಂಕ : 02-12-2010ರನ್ವಯ ಶ್ರೀ ಎಂ.ಸಿ. ಅಶ್ವಥ್‌, ಮಾಜಿ ಶಾಸಕರು, 
ಚನ್ನಪಟ್ಟಣ, ಇವರನ್ನು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತದ ಅಧ್ಯಕ್ಷರನ್ನಾಗಿ ನೇಮಿಸಿದ್ದು, ಅವರು ಸದರಿ 
ಹುದ್ದೆಯ ಕಾರ್ಯಭಾರವನ್ನು ವಹಿಸಿಕೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಾಜ್ಯ ಸಂಪುಟ ದರ್ಜೆ 
ಸಜಿವರ ಸ್ಥಾನಮಾನವನ್ನು ನೀಡಲಾಗಿದೆ. 


ಮಾನ್ಕರಿಗೆ ಸಂಬಂಧಿಸಿದಂತೆ, ಅಧಿಸೂಚನೆ ಸಂಖ್ಯೆ : ಸಿಆಸುಇ 134 ಶಿಸನೇ 2010, ದಿನಾಂಕ : 25-11-2010 ರಲ್ಲಿ ಮಾಡಿದ 
ಆದೇಶವನ್ನು ರದ್ದುಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಹಮತ್‌ ಉಲ್ಲಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1735 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 604 SAS 2010, Bangalore, Dated: 3rd December, 2010 


1. Smt. Gurneet Tej, IAS (KN 2006), on return from leave is posted with immediate effect and until further orders as 
Chief Executive Officer, Yadgir Zilla Panchayat, vice Sri B.F. Patil, KAS, transferred. 


The order issued in Government Notification No. DPAR 604 SAS 2010(P), dated 18-11-2010 posting Smt. Gurneet Tej, 
IAS as Chief Executive Officer, Bidar Zilla Panchayat stands cancelled. Consequently, Sri Jitendra Nayak, KAS is 
continued until further orders as Chief Executive Officer of Bidar Zilla Panchayat, until further orders. 

2. Sri Shanthappa, KAS, Managing Director, Karnataka State Women Development Corporation, is transferred with immediate 
effect and posted until further orders as Chief Executive Officer, Kolar Zilla Panchayat, in the existing vacancy. 

3. SriB.F. Patil, KAS, Chief Executive Officer, Yadgir Zilla Panchayat, is transferred with immediate effect and posted until further 
orders as Additional Commissioner (Welfare & Estate), Bruhat Bangalore Mahanagara Palike, Bangalore, in the existing 
vacancy. 

By Order and in the name of the Governor of Karnataka, 
K.G. ANANTHA, 


Under Secretary to Government, 
P.R. 1736 DP & AR (Services-l). 


